BINS. 
2 ಬ 


ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 

ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚವರು 


149 (1346) 

ಡಾ॥ ವೈ.ಎ.ನಾರಾಯಣಸ್ವಾಮಿ 

18.03.2020 

ಉಪ ಮುಖ್ಯಮಂತ್ರಿಗಳು. ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಜಿವರು 


(a 


ಸಂ 


ವಿಷಯ 


ಉತ್ತರ 


ಅ) 


ಕರ್ನಾಟಕ ವಸತಿ ಶಿಕ್ಷಣ ಸಂಸೆಗಳ 
ಸಂಘದ ವತಿಯಿಂದ ನಡೆಯುತ್ತಿರುವ 
ಶಾಲಾ ಕಾಲೇಜುಗಳನ್ನು ಸಮಾಜ 
ಕಲ್ಯಾಣ ಇಲಾಖೆ: ಸುಪರ್ದಿಗೆ ನೀಡಲು 
ಸರ್ಕಾರ ಯೋಚಿಸಿದೆಯೇ: 
(ವಿವರಗಳನ್ನು ನೀಡುವುದು) 


ವಿವಿಧ ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ 
ಸರ್ಕಾರದಲ್ಲಿ ಸಂಘ/ ಮಂಡಳ/ ನಿಗಮಗಳನ್ನು 
ಸ್ಥಾಪಿಸಲಾಗಿರುತ್ತದೆ. ಅದರಂತೆ ಸಮಾಜಕಲ್ಯಾಣ ಇಲಾಖೆಯಲ್ಲ 


ಥಿ 
ಸಹ ಗ್ರಾಮೀಣ ಪ್ರದೇಶದ ಬಡ ಪರಿಶಿಷ್ಟ ಜಾತಿ/ಪರಿಶಿಷ್ಟ ಪಂಗಡ 


ಹಾಗೂ ಹಿಂದುಳದ ವರ್ಗಗಳ ವಿದ್ಯಾರ್ಥಿಗಳಗೆ ಗುಣಮಟ್ಟದ 
ಶಿಕ್ಷಣ ಒದಗಿಸಲು ವಸತಿ ಶಾಲೆಗಳನ್ನು ಪ್ರಾರಂಭಸಿ 
ನಿರ್ವಹಿಸಲು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘವನ್ನು 
ಸ್ಥಾಪಿಸಲಾಗಿದೆ. 

ಈ ಸಂಘದ ವೃಂದ ಮತ್ತು ನೇಮಕಾತಿ ನಿಯಮಗಳಂತೆ 
ಬೋದಕ ಮತ್ತು ಬೋದಕೇತರ ಸಿಬ್ಣಂದಿಗಳನ್ನು 
ನೇಮಿಸಲಾಗುತ್ತಿದೆ. ಮಂಜೂರಾದ ಗ್ರೂಪ್‌-ಡಿ ಹುಡ್ಡೆಗಳನ್ನು 
ಆರ್ಥಿಕ ಇಲಾಖೆಯ  ನಿರ್ದೇಶನದನ್ಪಯ ಹೊರಗುತ್ತಿಗೆ 
ಆಧಾರದಲ್ಲ ನೇಮಿಸಿಕೊಳ್ಳಲಾಗುತ್ತಿದೆ. ಶಿಕ್ಷಣ ಇಲಾಖೆಯಿಂದ 
ನೇಮಿಸಿಕೊಂಡಿರುವ ಶಿಕ್ಷಕರುಗಳಗೆ ನೀಡುವ ಮೇತನದಂತೆಯೇ 
ಸಂಘದ ಶಿಕ್ಷಕರುಗಳಗೂ ಸಹ ನೀಡಲಾಗುತ್ತಿದೆ. 


ಅಲ್ಲದೇ ಶಾಲೆ ಆವರಣದಲ್ಲ ಎಲ್ಲಾ ಬೋದಕ/ 
ಬೋದಕೇತರ ಸಿಬ್ಣಂದಿಗಳಗೆ ವಸತಿ ಸೌಕರ್ಯ ಮತ್ತು ಇತರೇ 
ಸವಲತ್ತುಗಳನ್ನು ನೀಡಲಾಗುತ್ತಿದೆ. 

ಸಂಘವು ಕರ್ನಾಟಕ ಸಹಕಾರ ಸಂಘಗಳ ನೋಂದಣಿ ಕಾಯ್ದೆ 
1೨6೦ ರಡಿಯಲ್ಲ ಸ್ಥಾಖಿತವಾದ ಪಂಸ್ಥೆಯಾಗಿದ್ದು. ಸ್ವಾಯತ್ತ ಸಂಸ್ಥೆ / 
ಪಂಘ ಪಂಪ್ಲೆರಆ ಪಿಬ್ನಂದಿದಕನ್ನು ರಾಜ್ಯ ಪಿಬಿಲ್‌ ಸೇವೆಯಲ್ಲಿ 
ವಿಲೀನಗೊಆಪಲು ನಿಯಮದಕಲ್ಲ ಅವಕಾಶವಿರುವುದಿಲ್ಲ. 


ಆ) 


ಸಮಾಜ ಕಲ್ಯಾಣ ಇಲಾಖೆ ವತಿಯುಂದ 


ನಡೆಯುತ್ತಿರುವ ವಸತಿ ಶಿಕ್ಷಣ 
ಸಂಸ್ಥೆಗಳಲ್ಲ ಕೆಲಸ ನಿರ್ವಹಿಸುತ್ತಿರುವ 
ಪ್ರಾಂಶುಪಾಲರು ಹಾಗೂ ಶಿಕ್ಷಕರು 


ಸವಲತ್ತುಗಆಳಂದ ವಂಚಿತರಾಗಿರುವುದು 
ಸರ್ಕಾರದ ಗಮನಕ್ಷೆ ಬಂದಿದೆಯೇ: 


ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಡಿ ಕಾರ್ಯನಿರ್ವಹಿಸುತ್ತಿರುವ 
ಖಾಯಂ ಪ್ರಾಂಶುಪಾಲರು ಹಾಗೂ ಶಿಕ್ಷಕರುಗಳಗೆ ಕೆ.ಜ.ಐ.ಡಿ., 
ಜ್ಯೋತಿ ಸಂಜೀವಿನಿ, ಒಂದು ವಿಶೇಷ ವೇತನ ಬಡ್ತಿ ಮತ್ತು 
ದಿನಾ೦ಕ: ೦1೦4.೨2೦18 ರಿಂದ ಜಾರಿಗ ಬರುವಂತ ನಿವೃತ್ತಿ 
ಮತ್ತು ಮರಣ ಉಪದಾನ ಹಾಗೂ ಹೊರತುಪಡಿಸಿ ಶಿಕ್ಷಣ 


ಇ) 


ಬಂದಿದ್ದರೆ. ಶಿಕ್ಷಣ ಇಲಾಖೆಯಲ್ಲ 
ನೀಡುತ್ತಿರುವ ಎಲ್ಲಾ ಸವಲತ್ತುಗಳನ್ನು 
ಮೇಲ್ಕಂಡ ಎಲ್ಲಾ ಶಿಕ್ಷಕರುಗಳಗೆ 
ವಿಸ್ತರಿಸಲು ಸರ್ಕಾರಕ್ಷೆ ಇರುವ ತೊಂದರೆ 
ಏನು? 


ಇಲಾಖೆಯ ಶಿಕ್ಷಕರುಗಳಗೆ ನೀಡುತ್ತಿರುವ ಎಲ್ಲಾ 
ಸವಲತ್ತುಗಳನ್ನು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ 
ಖಾಯಂ  ಶಿಕ್ಷಕರುಗಳಗೆ ಸೀಡಲಾಗುತ್ತಿದೆ. ಮುಂದುವರೆದು 
ನೂತನ ಪಿಂಚಣಿ ಯೋಜನೆಯನ್ನು ಸಹ ಶಿಕ್ಷಕರುಗಳು ಸೇವೆಗೆ 
ಸೇರಿದ ದಿನಾಂಕದಿಂದ ವಿಸ್ತರಿಸಲಾಗಿದೆ. 


ಸಕಇ 108 ಮೊದೇಶಾ 2೦೭2೦ 


(ಗೋವಿಂದ ಎಂ.-ಕಾರಹೋಳ) 
ಉಪ ಮುಖ್ಯಮಂತ್ರಿಗಳ ಹಾಗೂ ಲೋಕೋಪಯೋಗಿ 
ಮತ್ತು ಸಮಾಜ ಕಲ್ಯಾಣ ಸಜವರು 


